ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಅಕಾಡೆಮಿಗಳ ಬಗ್ಗೆ 
ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) :- 


692 (680) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2018-19ನೇ ಸಾಲಿಗೆ ಇರುವ ಒಟ್ಟು ಅಕಾಡೆಮಿಗಳು ಎಷ್ಟು; ಅವುಗಳು ಯಾವುವು; 


(ಆ) ಈ ಅಕಾಡೆಮಿಗಳಿಗೆ ಕಳೆದ ಸಾಲಿನಿಂದ ಇಲ್ಲಿಯವರೆವಿಗೂ ಹಂಚಿಕೆ ಮಾಡಲಾದ ಅನುದಾನ 
ಎಷ್ಟು; ಇದರಲ್ಲಿ ಬಿಡುಗಡೆ ಮಾಡಿದ ಹಣ ಎಷ್ಟು; 


(ಇ) ಯಾವ ಯಾವ ಅಕಾಡೆಮಿಗಳಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ; 
(ಈ) 2019-20ನೇ ಸಾಲಿನ ಅಕಾಡೆಮಿಗಳಿಗೆ ನಿಗದಿಪಡಿಸಿರುವ ವಾರ್ಷಿಕ ಅನುದಾನ ಎಷ್ಟು; 


(ಉ) ಲಾಕ್‌ಡೌನ್‌ ಅವಧಿಯಲ್ಲಿ ಒಟ್ಟು ಎಷ್ಟು ಕಲಾವಿದರಿಗೆ ಹಾಗೂ ಸಾಹಿತಿಗಳಿಗೆ ಸರ್ಕಾರ ರೂ. 2000 
ದಂತೆ ಆರ್ಥಿಕ ನೆರವನ್ನು ನೀಡಿದೆ; (ಬಿವರವನ್ನು ನೀಡುವುದು) 


(ಊ) ಈ ಹಣವನ್ನು ನೇರವಾಗಿ ನೀಡಲಾಗಿದೆಯೇ ಅಥವಾ ಅವರವರ ಬ್ಯಾಂಕ್‌ ಖಾತೆಗಳಿಗೆ 
ಆರ್‌ಟೆಜಿಎಸ್‌ ಮೂಲ ಜಮಾ ಮಾಡಲಾಗಿದೆಯೇ; 


(ಯ) ಈ ನೆರವು ನೀಡಲು ಯಾವ ಖಾತೆಯಲ್ಲಿದ್ದ ಹಣವನ್ನು ಬಳಸಿಕೊಳ್ಳಲಾಗಿದೆ? 


